art1 


Kerala Gazette No. 31 dated 4th August 2020 . 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಡಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 23963 ಲೆಗ್ , ಡಿ 2 / 2017 ಕಾನೂನು. 


ತಿರುವನಂತಪುರಂ , 


2018 ಏಪ್ರಿಲ್ 7 , 
1193 ಮೀನ 24 / 
1940 ಚೈತ್ರ 17. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳಿವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಏಪ್ರಿಲ್ 7 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ , 


G 44 / 2018 / GPC . 


21 


2 


2018 ರ 10 ನೇ ಅಧಿನಿಯಮ 


2018 ರ ಕೇರಳ ರಸ್ತೆ ಸುರಕ್ಷಾ ಪ್ರಾಧಿಕಾರ ( ತಿದ್ದುಪಡಿ ) ಅಧಿನಿಯಮ 


2007 ರ ಕೇರಳ ರಸ್ತೆ ಸುರಕ್ಷಾ ಪ್ರಾಧಿಕಾರ ಅಧಿನಿಯಮವನ್ನು ತಿದ್ದುಪಡಿ 

ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -2007 ರ ಕೇರಳ ರಸ್ತೆ ಸುರಕ್ಷಾ ಪ್ರಾಧಿಕಾರ ಅಧಿನಿಯಮ ( 2007 ರ 8 ) ವನ್ನು 
ಇನ್ನು ಮುಂದಿನ ಅಗತ್ಯಗಳಿಗಾಗಿ ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಆರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 


1 . 


ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2018 ರ ಕೇರಳ 
ರಸ್ತೆ ಸುರಕ್ಷಾ ಪ್ರಾಧಿಕಾರ ( ತಿದ್ದುಪಡಿ ) ಅಧಿನಿಯಮ ಎಂದು ಕರೆಯಬಹುದು . 


ಇದು 2017 ನವಂಬರ್ 21 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 


( 2 ) 
ಭಾವಿಸತಕ್ಕದ್ದು. 


2 . 


9 ನೇ ವಿಭಾಗಕ್ಕಿರುವ ತಿದ್ದುಪಡಿ .- 2007 ರ ಕೇರಳ ರಸ್ತೆ ಸುರಕ್ಷಾ ಪ್ರಾಧಿಕಾರ 
ಅಧಿನಿಯಮ ( 2007 ರ 8 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ದ 9 ನೇ ವಿಭಾಗದ ಬದಲು , ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ: 


9. ರಸ್ತೆ ಸುರಕ್ಷಾ ಆಯುಕ್ತರು. - ಸರಕಾರಕ್ಕೆ ಈ ಅಧಿನಿಯಮದ ಉದ್ದೇಶಕ್ಕಾಗಿ 
ಅಖಿಲ ಭಾರತ ಸೇವೆಯಲ್ಲಿರುವ ಸರಕಾರಿ ಅಧಿಕಾರಿಯವರ , ಪೋಲೀಸ್ ಇನ್ಸ್ಪೆಕ್ಟರ್ 
ಜನರಲ್‌ರವರ ಅಥವಾ ಚೀಫ್ ಫೋರಸ್ಟ್ ಕನ್ಸರ್ವೇಟರ್‌ವರ ದರ್ಜೆಗಿಂತ ಕೆಳಗಲ್ಲದ ಒಬ್ಬ 
ಅಧಿಕಾರಿಯವರನ್ನು ಪೂರ್ಣ ಸಮಯ ರಸ್ತೆ ಸುರಕ್ಷಾ ಆಯುಕ್ತರಾಗಿ ಡೆಪ್ಯೂಟೇಶನ್ ವ್ಯವಸ್ಥೆಯಲ್ಲಿ 
ನೇಮಿಸಬಹುದಾಗಿದೆ. ” 


22 


3 


3. ರದ್ಧತಿ ಮತ್ತು ರಕ್ಷಣೆ (1 ) 2018 ರ ಕೇರಳ ರಸ್ತೆ ಸುರಕ್ಷಾ ಪ್ರಾಧಿಕಾರ 
( ತಿದ್ದುಪಡಿ ) ಅಧ್ಯಾದೇಶ ( 2018 ರ 5 ) ವು ಈ ಮೂಲಕ ರದ್ದುಗೊಂಡಿರುವುದು. 

( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ 
ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


23 


